KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಮೇ ೧೪, ೨೦೦೯ (ವೈತಾಖ ೨೪, ಶಕ ವರ್ಷ ೧೯೩೧) ಸಂಚಿಕೆ ೨೦ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪವಿಭಾಗ, ತುಮಕೂರು 
ಕಲಂ 4(1) ರ ತಿದ್ದುಪಡಿ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ ಎಸ್‌ಆರ್‌ : 6/2008-09 

ಕರ್ನಾಟಕ ಭೂಸ್ವಾಧೀನ ಕಾಯಿದೆ 33:91 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894 
ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಇವರ ಆದೇಶದ ಸಂ. 
ಎಲ್‌ಎಕ್ಯೂ.ಎಸ್‌ಆರ್‌: 27/08-09 ದಿನಾಂಕ: 21.11.2008 ರಂತೆ ಹೊರಡಿಸಿದ್ದ ಅಧಿಸೂಚನೆಯು ಹೊರಡಿಸಿದ್ದ 
ಅಧಿಸೂಚನೆಯು ದಿನಾಂಕ: 18.12.2008ರ ಕರ್ನಾಟಕ ರಾಜ್ಯಪತ್ರದ ಪುಟ ಸಂ. 1341-1344 ಭಾಗ 6 ರಲ್ಲಿ 
ಪ್ರಕಟಗೊಂಡಿದ್ದು, ಮುದ್ರಣ ದೋಷದಿಂದಾಗಿ ಕೆಲವು ತಪುಗಳಾಗಿರುವುದರಿಂದ ಈ ಕೆಳಕಂಡ ಅನುಸೂಚಿಯಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 
































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 
ತಾಲ್ಲೂಕು: ತುಮಕೂರು ಗ್ರಾಮ: ತುಮಕೂರು ಅಮಾನಿಕೆರೆ 
ಕ್ರ.ಸಂ. | ಕಾಲಂ ಪ್ರಕಟವಾಗಿರುವುದು ಪ್ರಕಟವಾಗಬೇಕಿರುವುದು 
ನಂ. 
2 3 ಚನ್ನಬಸವಯ್ಯ, ಲಕ್ಕಮ್ಮ ಪುಟ್ಟಬಸವಯ್ಯ, ಚನ್ನಬಸವಯ್ಯ, ಲಕ್ಕಮ್ಮ ಪುಟ್ಟಬಸವಯ್ಯ 
ಚಿಕ್ಕಸಿದ್ದಯ್ದ 
2 ತಿಮ್ಮಕ್ಕ ಕೋಂ ಲೇಟ್‌ ಪುಟ್ಟಯ್ಯ ಮಂಜಣ್ಣ ಬಿನ್‌ ತಿಮ್ಮಕ್ಕ ಕೋಂ ಲೇಟ್‌ ಪುಟ್ಟಯ್ಯ, ಮಂಜಣ್ಣ 
19 ಪುಟ್ಟಯ್ಯ, ರುದ್ರಯ್ಯ ಕೋಂ ಚನ್ನಬಸವಯ್ಯ, ಬಿನ್‌ ಪುಟ್ಟಯ್ಯ, ರುದಮ್ಮ ಕೋಂ 
ಬಸವಯ್ಯ ಬಿನ್‌ ಸಿದ್ದಪ್ಪ ಚನ್ನಬಸವಯ್ಯ ಬಸವಯ್ತ ಬಿನ್‌ ಸಿದ್ದಪ್ಪ 
4 ಸ.ನಂ. 132/2 ಸ.ನಂ. 132/3 
ಪಿ.ಆರ್‌. 173 ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ 


(೪೪೧ ) 


೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ಭಾಗ -೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಆದೇಶ 
ಸಂ. ಎಲ್‌.ಆರ್‌.ಎಫ್‌:(ಎಸ್‌)(109)ಸಿ.ಆರ್‌:18/08-09, ದಿನಾಂಕ: 8ನೇ ಏಪ್ರಿಲ್‌ 2009 
ವಿಷಯ: ಮೆ:ಆವಸರಳ ಟೆಕ್ನಾಲಜೀಸ್‌, ನಂ.47, 36ನೇ ಮುಖ್ಯರಸ್ತೆ, ಬಿ.ಟಿ.ಎಂ. 1ನೇ ಹಂತ, ಡಾಲರ್‌ ಸ್ಕೀಂ, 
ಬೆಂಗಳೂರು 68 ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಕೆ.ಚೂಡಹಳ್ಳಿ 
ಗ್ರಾಮದ ಸ.ನಂ.83 ರಲ್ಲಿ 0.03 ಗುಂಟೆ ಜಮೀನನ್ನು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಕಲಂ 109 
ರಡಿ ಹೊಂದಲು ಅನುಮತಿ ನೀಡಿರುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ಅಧಿಕೃತ ಜ್ಞಾಪನ ಪತ್ರ ಸಂ. [RF (5)(109) CR 18/08-09, ದಿನಾಂಕ: 
19.03.2009. 
2. ವಿಶೇಷ ಜಿಲ್ಲಾಧಿಕಾರಿಗಳು, ಅನಧಿಕೃತ ಕಟ್ಟಡ ನಿರ್ಮಾಣ ತಡೆ ರವರ ಪತ್ರ ಸಂ. ವಿಜಿಜಾದ 
(ಬೆಂದತಾ) ಸಿ.ಆರ್‌:10/07-08, ದಿನಾಂಕ: 16.2.2008. 
ಮೆ:ಆವಸರಳ ಟೆಕ್ನಾಲಜೀಸ್‌, ನಮ.47, 36ನೇ ಮುಖ್ಯರಸ್ತೆ, ಬಿ.ಟಿ.ಎಂ. 1ನೇ ಹಂತ, ಡಾಲರ್‌ ಸ್ಕೀಂ, ಬೆಂಗಳೂರು 
68 ರವರು ಕೆ.ಚೂಡಹಳ್ಳಿ ಗ್ರಾಮದ ಸ.ನಂ. 83 ರಲ್ಲಿ 0.03 ಗುಂಟೆ ಜಮೀನನ್ನು ಸರ್ಕಾರಿ ಹರಾಜಿನಿಂದ ಪಡೆದು 109 ರಡಿ 
ಅನುಮತಿ ನೀಡುವ ಬಗ್ಗೆ ಉಲ್ಲೇಖ(1)ರ ಆದೇಶದಲ್ಲಿ “ವಾಣಿಜ್ಯ” ಉದ್ದೇಶಕ್ಕಾಗಿ ಎಂದು ತಪ್ಪಾಗಿ ನಮೂದಾಗಿತ್ತು ಸದರಿ 
ಆದೇಶದಲ್ಲಿ ವಾಣಿಜ್ಯದ ಉದ್ದೇಶದ ಬದಲಾಗಿ “ಕೈಗಾರಿಕಾ” ಉದ್ದೇಶಕ್ಕಾಗಿ ಎಂದು ತಿದ್ದುಪಡಿ ಮಾಡಲಾಗಿದೆ. “ಕೈಗಾರಿಕಾ 
ಉದ್ದೇಶಕ್ಕಾಗಿ” ಎಂದು ಓದಿಕೊಳ್ಳತಕ್ಕದ್ದು ಹಾಗೂ ಉಲ್ಲೇಖ (1)ರ ಆದೇಶದ ಷರತ್ತುಗಳನ್ನು ಪಾಲಿಸುವುದು. 
ಪಿ.ಆರ್‌. 174 ವಿಶೇಷ ಜಿಲ್ಲಾಧಿಕಾರಿಗಳು (ಕ೦) ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ (ಎನ್‌.ಎ) ಸಿ.ಆರ್‌: 210:2008-09, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌ 2009 
ವಿಷಯ: ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಬಿಳಿಜಾಜಿ 
ಗ್ರಾಮದ ಸರ್ವೆ.ನಂ-28 ರಲ್ಲಿ 02-00 ಎಕರೆ : ಗುಂಟೆ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತಕ್ಕೆ ಮ೦ಜೂರು ಮಾಡಿರುವ ಬಗ್ಗೆ. 
ಉಲ್ಲೇಖ: 1 ಈ ಪ್ರಾಧಿಕಾರದ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ಪತ್ರ ಎಲ್‌ಎನ್‌ಡಿ (ಎನ್‌ ಎ) ಸಿಆರ್‌:210/ 
07-08 ದಿನಾಂಕ; 25/04/2008. 
2. ಮುಖ್ಯ ಇಂಜಿನಿಯರು (ವಿ), ಪ್ರಸರಣ ವಲಯ, ಬೆಂಗಳೂರು, ಕವಿಪ್ರನಿನಿ, ಆನಂದ ರಾವ್‌ 
ವೃತ್ತ ಬೆಂಗಳೂರು ರವರ ಪತ್ರ ಸಂಖ್ಯೆ: ಮು.ಇಂ.(ವಿ)/ಕಾ.ನಿ.ಇಂ.(ಸಿ)/08-09/20809-16 
ದಿನಾಂಕ; 21.03.09. 
3. ಈ ಪ್ರಾಧಿಕಾರದ ಸಮ ಸಂಖ್ಯೆ ತಿದ್ದುಪಡಿ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) 
ಸಿಆರ್‌:210/08-09 ದಿನಾಂಕ: 11.11.2008. 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಬಿಳಿಜಾಜಿ ಗ್ರಾಮದ ಸರ್ವೆ 
ನಂ-28 ರಲ್ಲಿ 02-00 ಎಕರೆ : ಗುಂಟೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ರವರಿಗೆ 
ಉಲ್ಲೇಖ (ರ ಈ ಕಛೇರಿ ಅಧಿಕೃತ ಜ್ಞಾಪನದಲ್ಲಿ ಮಂಜೂರು ಮಾಡಲಾಗಿದೆ. ಉಲ್ಲೇಖ (1ರ ಈ ಕಛೇರಿ ಅಧಿಕೃತ ಜ್ಞಾಪನ 
ಪತ್ರದಲ್ಲಿ ವಿಧಿಸಿರುವ ಷರತ್ತು ಸಂಖ್ಯೆ : 6 ನ್ನು ಕೈ ಬಿಡಲಾಗಿದೆ. ಸದರಿ ಜಮೀನನ್ನು ಮಂಜೂರಾತಿ ಸಂಸ್ಥೆಯು ನಿಗದಿತ 
ಮುದ್ರಾಂಕ ಶುಲ್ಕ ಮತ್ತು ನೊಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ ಪಾವತಿಸಿ ಸಂಬಂಧಪಟ್ಟ ಉಪ ನೊಂದಣಾಧಿಕಾರಿ 
ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು ಎಂದು ವಿಧಿಸಿದ ಷರತ್ತನ್ನು ಕೈಬಿಡಲಾಗಿದೆ. ಸದರಿ ಜಮೀನು 
ಸರ್ಕಾರದಿಂದ ಮಂಜೂರಾಗಿರುವ ಕಾರಣ ನೊಂದಣಿ ಅಗತ್ಯವಿರುವುದಿಲ್ಲ. 
ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 175 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ (ಎನ್‌.ಎ) ಸಿ.ಆರ್‌: 213:2008-09, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌ 2009 
ವಿಷಯ: ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಮಾದಪ್ಪನಹಳ್ಳಿ 
ಗ್ರಾಮದ ಸರ್ವೆ.ನಂ-57 ರಲ್ಲಿ 02-00 ಎಕರೆ : ಗು೦ಟೆ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತಕ್ಕೆ ಮ೦ಜೂರು ಮಾಡಿರುವ ಬಗ್ಗೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ೪೪೩ 





ಉಲ್ಲೇಖ: 1. ಈ ಪ್ರಾಧಿಕಾರದ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) ಸಿಆರ್‌:213/ 
07-08 ದಿನಾಂಕ: 03/05/2008. 
2. ಮುಖ್ಯ ಇಂಜಿನಿಯರು (ವಿ), ಪ್ರಸರಣ ವಲಯ, ಬೆಂಗಳೂರು, ಕವಿಪ್ರನಿನಿ, ಆನಂದ ರಾವ್‌ 
ವೃತ್ತ ಬೆಂಗಳೂರು ರವರ ಪತ್ರ ಸಂಖ್ಯೆ ಮು.ಇಂ.(ವಿ)/ಕಾ.ನಿ.ಇಂ.(ಸಿ)/08-09/20809-16 
ದಿನಾಂಕ: 21.03.09. 
3. ಈ ಪ್ರಾಧಿಕಾರದ ಸಮ ಸಂಖ್ಯೆ ತಿದ್ದುಪಡಿ ಅಧಿಕೃತ ಜ್ಞಾಪನ ಪತ್ರ ಎಲ್‌ಎನ್‌ಡಿ (ಎನ್‌ ಎ) 
ಸಿಆರ್‌:213/08-09 ದಿನಾಂಕ: 11.11.2008. 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಮಾದಪ್ಪನಹಳ್ಳಿ ಗ್ರಾಮದ 
ಸರ್ವೆ ನಂ-57 ರಲ್ಲಿ 02-00 ಎಕರೆ : ಗುಂಟೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ರವರಿಗೆ ಉಲ್ಲೇಖ (1ರ ಈ ಕಛೇರಿ ಅಧಿಕೃತ ಜ್ಞಾಪನದಲ್ಲಿ ಮಂಜೂರು ಮಾಡಲಾಗಿದೆ. ಉಲ್ಲೇಖ (1ರ ಈ ಕಛೇರಿ ಅಧಿಕೃತ 
ಜ್ಞಾಪನ ಪತ್ರದಲ್ಲಿ ವಿಧಿಸಿರುವ ಷರತ್ತು ಸಂಖ್ಯೆ: 6 ನ್ನು ಕೈ ಬಿಡಲಾಗಿದೆ. ಸದರಿ ಜಮೀನನ್ನು ಮಂಜೂರಾತಿ ಸಂಸ್ಥೆಯು 
ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೊಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ ಪಾವತಿಸಿ ಸಂಬಂಧಪಟ್ಟ ಉಪ 
ನೊಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು ಎಂದು ವಿಧಿಸಿದ ಷರತ್ತನ್ನು ಕೈಬಿಡಲಾಗಿದೆ. ಸದರಿ 
ಜಮೀನು ಸರ್ಕಾರದಿಂದ ಮಂಜೂರಾಗಿರುವ ಕಾರಣ ನೊಂದಣಿ ಅಗತ್ಯವಿರುವುದಿಲ್ಲ. 
ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 176 ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ (ಎನ್‌.ಎ) ಸಿ.ಆರ್‌: 214:2008-09, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌ 2009 
ವಿಷಯ: ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಶ್ರೀರಾಮನಹಳ್ಳಿ 
ಗ್ರಾಮದ ಸರ್ವೆ.ನಂ-31 ರಲ್ಲಿ 02-00 ಎಕರೆ : ಗುಂಟೆ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತಕ್ಕೆ ಮ೦ಜೂರು ಮಾಡಿರುವ ಬಗ್ಗೆ. 
ಉಲ್ಲೇಖ: 1. ಈ ಪ್ರಾಧಿಕಾರದ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) ಸಿಆರ್‌:214/ 
07-08 ದಿನಾಂಕ: 03/05/2008. 
2. ಮುಖ್ಯ ಇಂಜಿನಿಯರು (ವಿ), ಪ್ರಸರಣ ವಲಯ, ಬೆಂಗಳೂರು, ಕವಿಪ್ರನಿನಿ, ಆನಂದ ರಾವ್‌ 
ವೃತ್ತ ಬೆಂಗಳೂರು ರವರ ಪತ್ರ ಸಂಖ್ಯೆ: ಮು.ಇಂ.(ವಿ)/ಕಾ.ನಿ.ಇಂ.(ಸಿ)/08-09/20809-16 
ದಿನಾಂಕ: 21.03.09. 
3. ಈ ಪ್ರಾಧಿಕಾರದ ಸಮ ಸಂಖ್ಯೆ ತಿದ್ದುಪಡಿ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) 
ಸಿಆರ್‌:214/08-09 ದಿನಾಂಕ: 11.11.2008. 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಶ್ರೀರಾಮನಹಳ್ಳಿ ಗ್ರಾಮದ 
ಸರ್ವೆ ನಂ-31 ರಲ್ಲಿ 02-00 ಎಕರೆ : ಗುಂಟೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ರವರಿಗೆ ಉಲ್ಲೇಖ (1ರ ಈ ಕಛೇರಿ ಅಧಿಕೃತ ಜ್ಞಾಪನದಲ್ಲಿ ಮಂಜೂರು ಮಾಡಲಾಗಿದೆ. ಉಲ್ಲೇಖ (1ರ ಈ ಕಛೇರಿ ಅಧಿಕೃತ 
ಜ್ಞಾಪನ ಪತ್ರದಲ್ಲಿ ವಿಧಿಸಿರುವ ಷರತ್ತು ಸಂಖ್ಯೆ: 6 ನ್ನು ಕೈ ಬಿಡಲಾಗಿದೆ. ಸದರಿ ಜಮೀನನ್ನು ಮಂಜೂರಾತಿ ಸಂಸ್ಥೆಯು 
ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೊಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ ಪಾವತಿಸಿ ಸಂಬಂಧಪಟ್ಟ ಉಪ 
ನೊಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು ಎಂದು ವಿಧಿಸಿದ ಷರತ್ತನ್ನು ಕೈಬಿಡಲಾಗಿದೆ. ಸದರಿ 
ಜಮೀನು ಸರ್ಕಾರದಿಂದ ಮಂಜೂರಾಗಿರುವ ಕಾರಣ ನೊಂದಣಿ ಅಗತ್ಯವಿರುವುದಿಲ್ಲ. 
ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 177 ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ (ಎನ್‌.ಎ) ಸಿ.ಆರ್‌: 64:2006-07, 231 :2005-06, ಬೆಂಗಳೂರು 
ವಿಷಯ: ಬೆಂಗಳೂರು ಜಿಲ್ಲೆ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಯಲಹಂಕ ಹೋಬಳಿ, 
ಸಿಂಗನಾಯಕನಹಳ್ಳಿ ಗ್ರಾಮದ ಸರ್ವೆ.ನಂ-111 ರಲ್ಲಿ 9-20 ಎಕರೆ : ಗುಂಟೆ ಮತ್ತು ಸರ್ವೆ ನಂ-112 
ರಲ್ಲಿ 25-20 ಎಕರೆ : ಗುಂಟೆ ಒಟ್ಟು 35 ಎಕರೆ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತಕ್ಕೆ ಮ೦ಜೂರು ಮಾಡಿರುವ ಬಗ್ಗೆ. 


೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ಭಾಗ -೬ 





ಉಲ್ಲೇಖ: 1. ಈ ಪ್ರಾಧಿಕಾರದ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) ಸಿಆರ್‌:64: 
2006-07, 231 :2005-06 ದಿನಾಂಕ: 18.10.08. 
2. ಮುಖ್ಯ ಇಂಜಿನಿಯರು (ವಿ), ಪ್ರಸರಣ ವಲಯ, ಬೆಂಗಳೂರು, ಕವಿಪ್ರನಿನಿ, ಆನಂದ ರಾವ್‌ 
ವೃತ್ತ ಬೆಂಗಳೂರು ರವರ ಪತ್ರ ಸಂಖ್ಯೆ: ಮು.ಇಂ.(ವಿ)/ಕಾ.ನಿ.ಇಂ.(ಸಿ)/08-09/20809-16 
ದಿನಾಂಕ: 21.03.09. 
ಬೆಂಗಳೂರು ಜಿಲ್ಲೆ, ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಯಲಹಂಕ ಹೋಬಳಿ, ಸಿಂಗನಾಯಕನಹಳ್ಳಿ ಗ್ರಾಮದ 
ಸರ್ವೆ ನಂ-111 ರಲ್ಲಿ 9-20 ಎಕರೆ : ಗುಂಟೆ ಮತ್ತು ಸರ್ವೆ.ನಂ-112 ರಲ್ಲಿ 25-20 ಎಕರೆ : ಗುಂಟೆ ಒಟ್ಟು 35 ಎಕರೆ 
ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ರವರಿಗೆ ಉಲ್ಲೆಖ (ರ ಈ ಕಛೇರಿ ಅಧಿಕೃತ 
ಜ್ಞಾಪನದಲ್ಲಿ ಮಂಜೂರು ಮಾಡಲಾಗಿದೆ. ಉಲ್ಲೇಖ (1)ರ ಈ ಕಛೇರಿ ಅಧಿಕೃತ ಜ್ಞಾಪನ ಪತ್ರದಲ್ಲಿ ವಿಧಿಸಿರುವ ಷರತ್ತು ಸಂಖ್ಯೆ 
: 3 ನ್ನು ಕೈ ಬಿಡಲಾಗಿದೆ. ಸದರಿ ಜಮೀನನ್ನು ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೊಂದಣಿ ಶುಲ್ಕ 
ಇತ್ಯಾದಿಗಳನ್ನು ಸರ್ಕಾರಕ್ಕೆ ಪಾವತಿಸಿ ಸಂಬಂಧಪಟ್ಟ ಉಪ ನೊಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು 
ಮಾಡಿಸಿಕೊಳ್ಳತಕ್ಕದ್ದು ಎಂದು ವಿಧಿಸಿದ ಷರತ್ತನ್ನು ಕೈಬಿಡಲಾಗಿದೆ. ಸದರಿ ಜಮೀನು ಸರ್ಕಾರದಿಂದ ಮಂಜೂರಾಗಿರುವ ಕಾರಣ 
ನೊಂದಣಿ ಅಗತ್ಯವಿರುವುದಿಲ್ಲ. 
ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 178 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ (ಎನ್‌.ಎ) ಸಿ.ಆರ್‌: 233:2008-09, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌ 2009 
ವಿಷಯ: ಬೆಂಗಳೂರು ಜಿಲ್ಲೆ. ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಬ್ಯಾಲಾಕೆರೆ 
ಗ್ರಾಮದ ಸರ್ವೆ.ನಂ-77 ರಲ್ಲಿ 02-00 ಎಕರೆ : ಗುಂಟೆ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತಕ್ಕೆ ಮ೦ಜೂರು ಮಾಡಿರುವ ಬಗ್ಗೆ. 
ಉಲ್ಲೇಖ: 1. ಈ ಪ್ರಾಧಿಕಾರದ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) ಸಿಆರ್‌:233/ 
07-08 ದಿನಾಂಕ: 03/05/2008. 
2. ಮುಖ್ಯ ಇಂಜಿನಿಯರು (ವಿ) ಪ್ರಸರಣ ವಲಯ, ಬೆಂಗಳೂರು, ಕವಿಪ್ರನಿನಿ, ಆನಂದ ರಾವ್‌ 
ವೃತ್ತ ಬೆಂಗಳೂರು ರವರ ಪತ್ರ ಸಂಖ್ಯೆ: ಮು.ಇಂ.(ವಿ)/ಕಾ.ನಿ.ಇಂ.(ಸಿ)/08-09/20809-16 
ದಿನಾಂಕ: 21.03.09. 
3. ಈ ಪ್ರಾಧಿಕಾರದ ಸಮ ಸಂಖ್ಯೆ ತಿದ್ದುಪಡಿ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) 
ಸಿಆರ್‌:233/8-09 ದಿನಾ೦ಕ: 11.11.2008. 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಬ್ಯಾಲಾಕೆರೆ ಗ್ರಾಮದ ಸರ್ವೆ 
ನಂ-77 ರಲ್ಲಿ 02-00 ಎಕರೆ : ಗುಂಟೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ರವರಿಗೆ 
ಉಲ್ಲೇಖ (ರ ಈ ಕಛೇರಿ ಅಧಿಕೃತ ಜ್ಞಾಪನದಲ್ಲಿ ಮಂಜೂರು ಮಾಡಲಾಗಿದೆ. ಉಲ್ಲೇಖ (1ರ ಈ ಕಛೇರಿ ಅಧಿಕೃತ ಜ್ಞಾಪನ 
ಪತ್ರದಲ್ಲಿ ವಿಧಿಸಿರುವ ಷರತ್ತು ಸಂಖ್ಯೆ : 6 ನ್ನು ಕೈ ಬಿಡಲಾಗಿದೆ. ಸದರಿ ಜಮೀನನ್ನು ಮಂಜೂರಾತಿ ಸಂಸ್ಥೆಯು ನಿಗದಿತ 
ಮುದ್ರಾಂಕ ಶುಲ್ಕ ಮತ್ತು ನೊಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ ಪಾವತಿಸಿ ಸಂಬಂಧಪಟ್ಟ ಉಪ ನೊಂದಣಾಧಿಕಾರಿ 
ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು ಎಂದು ವಿಧಿಸಿದ ಷರತ್ತನ್ನು ಕೈಬಿಡಲಾಗಿದೆ. ಸದರಿ ಜಮೀನು 
ಸರ್ಕಾರದಿಂದ ಮಂಜೂರಾಗಿರುವ ಕಾರಣ ನೊಂದಣಿ ಅಗತ್ಯವಿರುವುದಿಲ್ಲ. 
ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 179 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಕೃತ ಜ್ಞಾಪನ 
ನಂ:ಎಲ್‌.ಎನ್‌.ಡಿ (ಎನ್‌.ಎ) ಸಿ.ಆರ್‌: 235:2008-09, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌ 2009 
ವಿಷಯ: ಬೆ೦ಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸಾದೇನಹಳ್ಳಿ 
ಗ್ರಾಮದ ಸರ್ವೆ.ನಂ-20 ರಲ್ಲಿ 02-00 ಎಕರೆ : ಗು೦ಟೆ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತಕ್ಕೆ ಮ೦ಜೂರು ಮಾಡಿರುವ ಬಗ್ಗೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ೪೪೫ 





ಉಲ್ಲೇಖ: 1. ಈ ಪ್ರಾಧಿಕಾರದ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) ಸಿಆರ್‌:235/ 
07-08 ದಿನಾಂಕ: 03/05/2008. 
2. ಮುಖ್ಯ ಇಂಜಿನಿಯರು (ವಿ) ಪ್ರಸರಣ ವಲಯ, ಬೆಂಗಳೂರು, ಕವಿಪ್ರನಿನಿ, ಆನಂದ ರಾವ್‌ 
ವೃತ್ತ ಬೆಂಗಳೂರು ರವರ ಪತ್ರ ಸಂಖ್ಯೆ: ಮು.ಇಂ.(ವಿ)/ಕಾ.ನಿ.ಇಂ.(ಸಿ)/08-09/20809-16 
ದಿನಾಂಕ: 21.03.09. 
3. ಈ ಪ್ರಾಧಿಕಾರದ ಸಮ ಸಂಖ್ಯೆ ತಿದ್ದುಪಡಿ ಅಧಿಕೃತ ಜ್ಞಾಪನ ಪತ್ರ: ಎಲ್‌ಎನ್‌ಡಿ (ಎನ್‌ ಎ) 
ಸಿಆರ್‌:235/8-09 ದಿನಾಂಕ: 11.11.2008. 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸಾದೇನಹಳ್ಳಿ ಗ್ರಾಮದ ಸರ್ವೆ 
ನಂ-20 ರಲ್ಲಿ 02-00 ಎಕರೆ : ಗುಂಟೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ರವರಿಗೆ 
ಉಲ್ಲೇಖ (ರ ಈ ಕಛೇರಿ ಅಧಿಕೃತ ಜ್ಞಾಪನದಲ್ಲಿ ಮಂಜೂರು ಮಾಡಲಾಗಿದೆ. ಉಲ್ಲೇಖ (1ರ ಈ ಕಛೇರಿ ಅಧಿಕೃತ ಜ್ಞಾಪನ 
ಪತ್ರದಲ್ಲಿ ವಿಧಿಸಿರುವ ಷರತ್ತು ಸಂಖ್ಯೆ : 6 ನ್ನು ಕೈ ಬಿಡಲಾಗಿದೆ. ಸದರಿ ಜಮೀನನ್ನು ಮಂಜೂರಾತಿ ಸಂಸ್ಥೆಯು ನಿಗದಿತ 
ಮುದ್ರಾಂಕ ಶುಲ್ಕ ಮತ್ತು ನೊಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ ಪಾವತಿಸಿ ಸಂಬಂಧಪಟ್ಟ ಉಪ ನೊಂದಣಾಧಿಕಾರಿ 
ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು ಎಂದು ವಿಧಿಸಿದ ಷರತ್ತನ್ನು ಕೈಬಿಡಲಾಗಿದೆ. ಸದರಿ ಜಮೀನು 
ಸರ್ಕಾರದಿಂದ ಮಂಜೂರಾಗಿರುವ ಕಾರಣ ನೊಂದಣಿ ಅಗತ್ಯವಿರುವುದಿಲ್ಲ. 
ಹೆಚ್‌. ರಾಮಾಂಜನೇಯ 
ಪಿ.ಆರ್‌. 180 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ:ಎಲ್‌ಎಕ್ಯೂ.ಎಸ್‌ಆರ್‌.1/03-04, ದಿನಾಂಕ: 23ನೇ ಏಪ್ರಿಲ್‌ 2009 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/961ರ ಪ್ರಕಾರ) 
ರ ಅನುಸಾರ ಅನುಸೂಚಿ ಜಮೀನುಗಳನ್ನು ದೇವರಬೆಳಕೆರೆ ಪಿಕಪ್‌ ಮುಳುಗಡೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17/1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 









































ಅನುಸೂಚಿ 

ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಮಲೆಬೆನ್ನೂರು ಗ್ರಾಮ: ಬೂದಿಹಾಳು 
ಕ್ರ. ಖಾತೆದಾರರ ಹೆಸರು ಸರ್ವೆ | ತರಹೆ | ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗುಂ |ರೂ.ಪೈ ಸ್ವಾಧೀನ 
ದಿನಾಂಕ 
1. | ಚನ್ನಮ್ಮ ಕೋಂ ಸಣ್ಣಕೆಂಚಪ, ಎಂ.ಜೆ.ಶಿವಕುಮಾರ್‌ | 1/ಪಿ | ಖುಷ್ತಿ | 0-10 0-28 17.11.92 
2. | ಗಂಗಪ ಬಿನ್‌ ಅಡಿವೆಪ, 12 | ಖುಷ್ತಿ | 0-08 0-20 17.11.92 
3. | ಬಸವ್ವ ಕೋಂ ಸಿದ್ದಲಿಂಗಪ್ಪ 1/3 ಖುಷ್ತಿ | 0-04 0-18 17.11.92 
4. | ಬಿ.ಉಮಾಪತಿಯಪ್ಪ ಬಿನ್‌ ಮಲ್ಲಪ್ಪ, ಬಸಪ್ಪ ಬಿನ್‌ | 2/ಪಿ. | ಖುಷ್ಕಿ | 0-08 | 0-18 | 17.1192 

ಮಲ್ಲಪ್ಪ ಜಂಟಿ 
5 |ಬಿ.ಮಂಜುನಾಥ, ಬಿ.ಶಿವಕುಮಾರ್‌ ಬಿನ್‌ ಬಸಪ್ಪ |, 2/ಪಿ | ಮುಷ್ಠಿ 0-07 0-16 17.11.92 

ಜಂಟಿ 

6 | ಮಠದ ರುದಯ 2/2ಪಿ | ಖುಷ್ಟಿ 0-03 0-16 17.11.92 
7 | ಈಶ್ವರಪ್ಪ ಬಿನ್‌ ಪರಮೇಶ್ವರಪ್ಪ 31೭ | ಖುಷ್ತಿ | 0-05 0-1] 17.11.92 
8 | ಮಲ್ತಪ ಬಿನ್‌ ನಿಂಗಪ್ಪ 3/2ಪ | ಖುಷ್ತಿ 0-01 0-02 17.11.92 
9 |ಎ.ಕೆ. ಹನುಮಂತಪ್ಪ ಬಿನ್‌ ಪಕ್ಷೀರಪ್ಪ 43/ಪ3 | ಖುಷ್ತಿ | 0-04ಖ - 17.11.92 
10 ಎ.ಕೆ. ರುದ್ರಮ್ಮ ಕೋಂ ಎ.ಕೆ.ಹನುಮಂತಪ 43/ಪಿ4  ಖುಷ್ತಿ | 0-04 ಖ — 17.11.92 
11 | ಹಾಲಪ ಬಿನ್‌ ರಾಮಪ, 43/ಏ2 | ಖುಷ್ತಿ | 0-04 ಖ ಜಾ 17.11.92 
12 | ಪೂಜಾರಿ ಹನುಮಂತಪ ಬಿನ್‌ ಚೌಡಪ್ಪ 43/ಪಿ7 | ಖುಷ್ತಿ | 0-04 ಖ ಡ್‌ 17.11.92 





























೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ಭಾಗ -೬ 






























































ತ್ರ ಖಾತೆದಾರರ ಹೆಸರು ಸರ್ವೆ | ತರಹೆ | ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗುಂ | ರೂ. ಪೈ ಸ್ವಾಧೀನ 
ದಿನಾಂಕ 
13  |ಪಕ್ಷೀರಪ್ಪ ಕೋಂ ನಂಜಪ್ಪ 43/೩6 | ಖುಷ್ತಿ | 0-04 ಖ — 17.11.92 
14 |ಸರ್ಕಾರ 43/ಪಿ1, | ಖುಷ್ಕಿ 0-18 — 17.11.92 
5. 8 
15 | ಎಂ.ಕೆ. ಹನುಮಂತಪ ಬಿನ್‌ ದೊಡಕೆಂಚಪ 5] ಖುಷ್ತಿ | 1-03 0-66 17.11.92 
16 | ತಳವಾರ ಮಂಜಪ್ಪ ಬಿನ್‌ ಬಸಪ್ಪ, ಶಿವಪ್ಪ ಬಿನ್‌ |52/ಪ2 | ಖುಷ್ಕಿ | 0-09 | 0-8 | 17.11.92 
ಸಿದಪ 
17 | ರಮೇಶ್‌ ಬಿನ್‌ ಪರಶುರಾಮಪ 52/2ಪ2 | ಖುಷ್ತಿ 0-09 0-18 17.11.92 
18 ಹೆಚ್‌.ಎಸ್‌. ಮಂಜುನಾಥ ಬಿನ್‌ ಸಿದ್ದಪ 58/ಪಿ1 | ಖುಷ್ತಿ | 0-36 0-70 17.11.92 
19 | ಬಿ.ಜಿ. ರಾಮಚಂದ್ರಪ್ಪ, ಬಿ.ಜಿ. ಚಂದ್ರಶೇಖರಪ್ಪ ಬಿನ್‌ | 85 (| ಖುಷ್ಕಿ, 237 | 2-71 | 17.1192 
ಅಡಿವೆಪ 0-03 ಖ 
20 ಚನ್ನಬಸಪ್ಪ ಬಿನ್‌ ಹನುಮಪ್ಪ 86/ | ಖುಷ್ತಿ | 0-04 0-10 17.11.92 
21 ಚನ್ನಬಸಪ್ಪ ಬಿನ್‌ ಹನುಮಪ್ಪ, ದ್ಯಾಮಪ್ಪ ಬಿನ್‌ | 86/2 ಖುಷ್ಟಿ 0-03 0-07 17.11.92 
ಚನ್ನಬಸಪ್ಪ ಜಂಟಿ 
22 | ರಾಮಪ ಬಿಷ್ಟಪಳರ 86/3 |ಖುಷ್ತಿ| 0-05 0-12 17.11.92 
23 | ಚನ್ನಬಸಪ್ಪ ಬಿನ್‌ ಹನುಮಪ್ಪ 86/4 | ಖುಷ್ತಿ | 0-24 051 17.11.92 
ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 
ಪಿ.ಆರ್‌. 181 ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ಥಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ:ಎಲ್‌ಎಕ್ಯೂ.ಎಸ್‌ಆರ್‌.1/04-05, ದಿನಾಂಕ: 22ನೇ ಏಪ್ರಿಲ್‌ 2009 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 161 (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪಕಾರ) 
ರ ಅನುಸಾರ ಅನುಸೂಚಿ ಜಮೀನುಗಳನ್ನು ದೇವರಬೆಳಕೆರೆ ಪಿಕಪ್‌ ಮುಳುಗಡೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17/1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 












































ಅನುಸೂಚಿ 

ಜಿಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ಶಿರಗಾನಹಳ್ಳಿ 
ಶ್ರ ಖಾತೆದಾರರ ಹೆಸರು ಸರ್ವೆ | ತರಹೆ | ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗುಂ |ರೂ. ಪೈ ಸ್ವಾಧೀನ 
ದಿನಾಂಕ 
1 | ದ್ವಾವಪರೆಡ್ಡಿ ಬಿನ್‌ ಹನುಮಂತರೆಡ್ಡಿ 12೩5 | ಖುಷ್ತಿ | 0-05 0-30 17.11.92 
2. | ಶೇಖರಪರೆಡ್ಡಿ ಬಿನ್‌ ಹನುಮಂತರೆಡ್ಡಿ 1226  ಖುಷ್ತಿ | 0-05 0-30 17.11.92 
3. | ಕುಬೇರಪರೆಡ್ಡಿ ಬಿನ್‌ ಹನುಮಂತರೆಡ್ಡಿ 11/ಪಿ1 | ಖುಷ್ತಿ | 0-05 0-30 17.11.92 
4. | ಹನುಮರೆಡ್ಡಿ ಬಿನ್‌ ದ್ವಾವಪರೆಡ್ಲಿ 52/2೩ | ಖುಷ್ತಿ | 0-04 0-11 17.11.92 
ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 

ಪಿ.ಆರ್‌. 182 ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ಥಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ:ಎಲ್‌ಎಕ್ಯೂ.ಎಸ್‌ಆರ್‌.4/04-05, ದಿನಾಂಕ: 22ನೇ ಏಪ್ರಿಲ್‌ 2009 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) 
ರ ಅನುಸಾರ ಅನುಸೂಚಿ ಜಮೀನುಗಳನ್ನು ದೇವರಬೆಳಕೆರೆ ಪಿಕಪ್‌ ಮುಳುಗಡೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17/1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 



























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ೪೪೭ 
ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ತೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ಬಲ್ದೂರು 
ಕ್ರ. ಖಾತೆದಾರರ ಹೆಸರು ಸರ್ವೆ | ತರಹೆ | ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗುಂ |ರೂ.ಪೈ ಸ್ವಾಧೀನ 
ದಿನಾಂಕ 
1 ತಿಪ್ಪಣ್ಣ ಬಿನ್‌ ಭೀರಪ್ಪ ೨5/1 ಖುಷ್ಟಿ 0-21 0-40 17.11.92 
0-01 ಖ 
2. [ತಿಪಣ್ಣ ಬಿನ್‌ ಸಿದ್ದಪ್ಪ 63 ಖುಷ್ತಿ | 0-14 0-33 17.11.92 
ತಿಪ್ಪಣ್ಣ ಬಿನ್‌ ಬಸಪ್ಪ, ಪರಸಪ್ಪ ಬಿನ್‌ ಬಸಪ್ಪ 76/3 ಖುಷ್ಟಿ 0-20 0-52 17.11.92 
0-05 ಖ 
4. |ಡಿ. ಮಂಜಪ್ಪ ಬಿನ್‌ ದುಮ್ಮಪ್ಪ ಪೂಜಾರ 921೬2 | ಖುಷ್ತಿ | 0-02 0-01 17.11.92 
5. | ಹನುಮಪ್ಪ ತಾಯಿ ಮರಿಯಪ್ಪ 94/13 | ಖುಷ್ಕಿ | 0-16 0-38 | 17.11.92 
0-01 ಖ 
6. | ಹನುಮಂತಪ್ಪ ತಾಯಿ ಚಿಕ್ಕವರ ಗಂಗವ್ವ 95/4೩1 | ಖುಷ್ತಿ | 0-01 0-01 17.11.92 
7. | ವೀರಭದ್ರಯ್ಯ ಬಿನ್‌ ಚನ್ನವೀರಯ್ಯ 95/ |ಖುಷ್ನಿ| 0-06 0-18 17.11.92 
8. ವೈನಾಗರಾಜ ಬಿನ್‌ ಬೀರಪ್ಪ 97/೬4 | ಖುಷ್ತಿ | 0-19 0-58 17.11.92 
9. | ಬಸಪ್ಪ ಬಿನ್‌ ಮಾರುತಪ, ಜಯಪ್ಪ ಬಿನ್‌ ರುದಪ | 101/2/2 | ಖುಷ್ತಿ | 0-12 0-23 17.11.92 
ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 
ಪಿ.ಆರ್‌. 183 ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ಥಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 


ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌.6/04-05, ದಿನಾಂಕ: 21ನೇ ಏಪ್ರಿಲ್‌ 2009 

ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/961ರ ಪ್ರಕಾರ) 

ರ ಅನುಸಾರ ಅನುಸೂಚಿ ಜಮೀನುಗಳನ್ನು ದೇವರಬೆಳಕೆರೆ ಪಿಕಪ್‌ ಮುಳುಗಡೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17/1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ತೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ಮುದಹದಡಿ 
ಕ್ರ. ಖಾತೆದಾರರ ಹೆಸರು ಸರ್ವೆ | ತರಹೆ | ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗುಂ |ರೂ.ಪೈ ಸ್ವಾಧೀನ 
ದಿನಾಂಕ 
1. ಎಚ್‌.ಎಂ.ತಿಪ್ಪೇರುದ್ರಯ್ಯ, ಎಚ್‌.ಎಂ. 38/3 ಖುಷ್ಕಿ 0-16 0-48 17.11.92 
ಶಾಂತವೀರಯ್ದ ಬಿನ್‌ ಎಜ್‌.ಎಂ. ಜಯದೇವಯ್ರ 
2. | ತಿರುಕಪ್ಪ ಮಲ್ತಾರಪ್ಪ ಬಿನ್‌ ಮಲ್ಲಪ್ಪ 60/2 | ಖುಷ್ತಿ | 1-07 1-22 17.11.92 
ಜಿ. ರಾಮಪ್ಪ ಬಿನ್‌ ಹನುಮಂತಪ್ಪ 71/ಪಿ1 1-07 1-22 17.11.92 
ಹೊಸಕುಂದವಾಡ ಮತ್ತು ಟಿ.ವಿ. ತೇಜಪ್ಪ ಬಿನ್‌ 0-17 ಪಿಕೆ 
ಟಿ. ವೀರಪ್ಪ 
4.  ಜಿ.ರಾಮಪ್ಪ ಬಿನ್‌ ಹನುಮಂತಪ್ಪ ಹೊಸಕುಂದವಾಡ | 713 0-06 | 0-10 | 17.192 
0-04 ಖ 


























ಪಿ.ಆರ್‌. 184 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 
ದಾವಣಗೆರೆ ಉಪವಿಭಾಗ, ದಾವಣಗೆರೆ. 








೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೪, ೨೦೦೯ ಭಾಗ -೬ 
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್‌ ಕಾರ್ಯಾಲಯ, ಮಂಗಳೂರು 
ಅಧಿಸೂಚನೆ 
ಸಂಖ್ಯೆ: ದಕಜಿಪ/ಗ್ರಾ.ಪಂ/ಸಿಆರ್‌ 206/08-09, ದಿನಾಂಕ: 25ನೇ ಏಪಿಲ್‌ 2009 

ವಿಷಯ: ಬೆಳ್ತಂಗಡಿ ತಾಲ್ಲೂಕು ಕೊಯ್ಯೂರು ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸುವ ಕುರಿತು. 

ಉಲ್ಲೇಖ: 1. ಕಾ.ನಿ.ಅ, ತಾ.ಪಂ. ಬೆಳ್ತಂಗಡಿ ಇವರ ಪತ್ರ ಸಂ:ತಾಪಂಬೆ/ಗ್ರಾಪ೦ ಆ 52/08-09/864, ದಿನಾಂಕ: 
17.02.2009. 
ದಿನಾಂಕ: 24.02.2009ರಂದು ನಡೆದ ಜಿ.ಪಂ. ಸಾಮಾನ್ಯ ಸಭೆಯ ನಿರ್ಣಯ ಸಂ:11(26). 
ಜಿ.ಪಂ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ಕಾ.ಕೇಳಿ ನೋಟೀಸು ಸಂ:ದಕಜಿಪ/ಗ್ರಾಪಂ/ 
ಸಿಆರ್‌ 206/08-09 ದಿನಾಂಕ: 11.03.2009. 

; ಕೊಯ್ಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತ್ರ ದಿನಾಂಕ: 18.03.2009. 
5. ಕೊಯ್ಯೂರು ಗ್ರಾಪಂ. ಕಾರ್ಯದರ್ಶಿಯವರ ಪತ್ರ ಕ್ರಮಾಂಕ: ಸಿಆರ್‌ 166/08-09, ದಿನಾಂಕ: 

30.03.2009. 





ಪ್ರಸಾವನೆ: 

"ಬೆಳ್ತಂಗಡಿ ತಾಲ್ಲೂಕಿನ ಕೊಯ್ಯೂರು ಗ್ರಾಮ ಪಂಚಾಯಿತಿಯಲ್ಲಿ ಕೋರಂ ಇಲ್ಲದೆ ಸತತವಾಗಿ 4 ಬಾರಿ ಸಾಮಾನ್ಯ 
ಸಭೆ ನಡೆಯದೆ ಮುಂದೂಡಿರುವುದಾಗಿ ಬೆಳ್ತಂಗಡಿ ತಾಲ್ಲೂಕು ಪಂಚಾಯತ್‌ ಕಾರ್ಯನಿರ್ವಾಹಕ ಅಧಿಕಾರಿಯವರು ಉಲ್ಲೇಖ 
(1)ರ ಪತ್ರದಲ್ಲಿ ಈ ಕಛೇರಿಗೆ ವರದಿ ಮಾಡಿರುತ್ತಾರೆ. 

ದಿನಾಂಕ: 24.02.2009 ರಂದು ನಡೆದ ಜಿಲ್ಲಾ ಪಂಚಾಯತ್‌ ಸಾಮಾನ್ಯ ಸಭೆಯಲ್ಲಿ ಈ ವಿಷಯದ ಬಗ್ಗೆ 
ಚರ್ಚೆಯಾಗಿ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ ಪ್ರಕರಣ (268) ಅಡಿಯಲ್ಲಿ ಮುಂದಿನ ಕ್ರಮ ಜರುಗಿಸಲು ಜಿಲ್ಲಾ 
ಪಂಚಾಯತ್‌ ಸಾಮಾನ್ಯ ಸಭೆಯ ನಿರ್ಣಯ ಸಂ: 11(26)ರಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಧಿಕಾರವನ್ನು ನೀಡಿ 
ನಿರ್ಣಯಿಸಿತು. ಜಿಲ್ಲಾ ಪಂಚಾಯತ್‌ ಸಾಮಾನ್ಯ ಸಭೆಯ ನಿರ್ಣಯದಂತೆ, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 
1993 ಪ್ರಕರಣ 268(3) ರಂತೆ ಈ ಕಛೇರಿಯ ಉಲ್ಲೇಖ (3)ರಲ್ಲಿ ಕೊಯ್ಕೂರು ಗ್ರಾಮ ಪಂಚಾಯಿತಿಗೆ ಕಾರಣ ಕೇಳುವ 
ನೋಟೀಸು ನೀಡಿ 7 ದಿನಗಳೊಳಗೆ ಉತ್ತರಿಸುವಂತೆ ತಿಳಿಸಲಾಗಿತ್ತು. 

ಉಲ್ಲೇಖ (4)ರ ಪತ್ರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೊಯ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ 12 ಜನ 
ದಸ್ಕರಿದ್ದು, ಅದರಲ್ಲಿ 7 ಸದಸ್ಯರು ಸಕಾರಣವಿಲ್ಲದೆ ಸತತವಾಗಿ ಸಭೆಗೆ ಗೈರು ಹಾಜರಾಗುತ್ತಿರುವುದರಿಂದ, ಅವರ 


$ 
ದಸ್ಯತ್ವವನ್ನು ಅನೂರ್ಜಿತಗೊಳಿಸಿ, ಉಳಿದ 5 ಸದಸ್ಯರು ಕಾರ್ಯಭಾರ ನಡೆಸಲು ಅವಕಾಶ ನೀಡುವಂತೆ ಕೋರಿರುತ್ತಾರೆ. 


aw al 


ಶಿ 
ಉಲ್ಲೇಖ (5)ರ ಪತ್ರದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ವರದಿ ಸಲ್ಲಿಸಿದ್ದು, ಜಿಲ್ಲಾ ಪಂಚಾಯತ್‌ 


ಕಛೇರಿಯಿಂದ ನೀಡಿರುವ ಕಾರಣ ಕೇಳಿ ನೋಟೀಸಿನ ತರುವಾಯ ದಿನಾಂಕ: 24.03.2009 ರಂದು ಗ್ರಾಮ ಪಂಚಾಯಿತಿ 
ಸಾಮಾನ್ಯ ಸಭೆಯನ್ನು ಕರೆದಿದ್ದು, 12 ಜನ ಸದಸ್ಯರ ಪೈಕಿ 5 ಜನ ಸದಸ್ಯರು ಮಾತ್ರ ಹಾಜರಾಗಿರುವುದರಿಂದ, ಕೋರಂ 
ಅಭಾವದಿಂದ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲವೆಂದು ತಿಳಿಸಿರುತ್ತಾರೆ. 

ಉಲ್ಲೇಖ (4ರಲ್ಲಿ ಗ್ರಾಮ ಪಂಚಾಯತ್‌ ಅಧ್ಯಕ್ಷರು ಕೋರಿರುವಂತೆ ಶೇ 50% ಗಿಂತ ಹೆಚ್ಚಿನ ಸದಸ್ಯರನ್ನು 
ಅನೂರ್ಜಿತಗೊಳಿಸಿ, ಗ್ರಾಮ ಪಂಚಾಯಿತಿಯಲ್ಲಿ ಕೋರಂಗಿಂತ ಕಡಿಮೆ ಸದಸ್ಯರನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯಿತಿಯನ್ನು 
ಮುಂದುವರೆಸಲು ಕಾನೂನಿನಡಿ ಅವಕಾಶವಿರುವುದಿಲ್ಲ. ಆದ್ದರಿಂದ ಅವರ ಕೋರಿಕೆಯನ್ನು ಪರಿಗಣಿಸಲು ಬರುವುದಿಲ್ಲ. ಈ 
ಕಛೇರಿಯಿಂದ ನೋಟೀಸ್‌ ನೀಡಿದ ನಂತರವು ಸಹ ಗ್ರಾಮ ಪಂಚಾಯಿತಿಯಲ್ಲಿ ಕೋರಂ ಕೊರತೆ ಕಂಡು ಬಂದಿರುವುದರಿಂದ 
ಹಾಗೂ ಕೊಯ್ಕೂರು ಗ್ರಾಮ ಪಂಚಾಯತ್‌, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದಡಿಯಲ್ಲಿ ವಹಿಸಿರುವ 
ಕರ್ತವ್ಯಗಳನ್ನು ನಿರ್ವಹಿಸಲು ವಿಫಲವಾಗಿರುವುದರಿಂದ ಮತ್ತು ಸದರಿ ಗ್ರಾಮ ಪಂಚಾಯತ್‌ ಕರ್ನಾಟಕ ಪಂಚಾಯತ್‌ ರಾಜ್‌ 
ಕಾಯ್ದೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಮುಂದುವರಿಯಲು ಸಾಧ್ಯವಿಲ್ಲದೆ ಇರುವುದರಿಂದ, ಕರ್ನಾಟಕ ಪಂಚಾಯತ್‌ 
ರಾಜ್‌ ಅಧಿನಿಯಮ 1993ರ ಪ್ರಕರಣ 268(1)ರ ಅಡಿಯಲ್ಲಿ ವಿಸರ್ಜನೆ ಮಾಡುವುದು ಅನಿವಾರ್ಯವಾಗಿರುವುದರಿಂದ ಈ 
ಆದೇಶ. 

ಆದೇಶ ಸಂ:ದಕಜಿಪ/ಗ್ರಾಪಂ/ಸಿಆರ್‌/206/08-09, ದಿನಾಂಕ: 24ನೇ ಏಪ್ರಿಲ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದಂತೆ, ತನ್ನ 
ಕರ್ತವ್ಯಗಳನ್ನು ನಿರ್ವಹಿಸಲು ಗ್ರಾಮ ಪಂಚಾಯಿತಿ ವಿಫಲವಾಗಿರುವುದರಿಂದ ಹಾಗೂ ಅಲ್ಲಿನ ಜನತೆಗೆ ನೀಡಬೇಕಾದ 
ಸೇವೆಯಲ್ಲಿ ಹಿಂದೆ ಬಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತಗೊಂಡಿರುವುದರಿಂದ, ಬೆಳ್ತಂಗಡಿ ತಾಲ್ಲೂಕಿನ ಕೊಯ್ಯೂರು 
ಗ್ರಾಮ ಪಂಚಾಯಿತಿಯನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ ಕಾಯ್ದೆ 1993ರ ಪ್ರಕರಣ 268(1) ರನ್ವಯ ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ವಿಸರ್ಜನೆ ಆದೇಶಿಸಿದೆ. ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 268(7)(ಎ) ಅಡಿಯಲ್ಲಿ ಬೆಳ್ತಂಗಡಿ ತಾಲ್ಲೂಕು ಪಂಚಾಯತ್‌ ಕಾರ್ಯನಿರ್ವಾಹಕ 
ಅಧಿಕಾರಿಯನ್ನು ಸದರಿ ಪಂಚಾಯತ್‌ ವಿಸರ್ಜನೆಗೊ೦ಡ ದಿನಾಂಕದಿಂದ ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶಿಸಿದೆ. 
ಪಿ.ಡಿ. 11 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ದ.ಕ.ಜಿಲ್ಲಾ ಪಂಚಾಯತ್‌, ಮಂಗಳೂರು. 


